KA/ BG-GPO/2515/NVPP-47/2006-2008 





(© 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸೆಂಪುಟ ೧೪೧ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೨೦, ೨೦೦೬ (ಚೈತ್ರ ೩೦, ಶಕ ವರ್ಷ ೧೯೨೮) ಸಂಚಿಕೆ ೧೬ 














ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲ ವಲಯ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 160)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಲ್‌ಎಒಎಸ್‌ಆರ್‌(ಹೆ)9:2003-04, ದಿನಾಂಕ: 31ನೇ ಮಾರ್ಚ್‌ 2006 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ) ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ 
ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. ಹಾಗೂ ಕಾವೇರಿ ನೀರಾವರಿ 
ನಿಗಮ ನಿಯಮಿತರವರಿಗೆ ವಹಿಸಿ ಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 









































ಅನುಸೂಚಿ 
ಜಿಲ್ಲೆ; ತುಮಕೂರು ಹೋಬಳಿ: ಗೂಳೂರು : ಕಸಬಾ 
ತಾಲ್ಲೂಕು: ತುಮಕೂರು ಗ್ರಾಮ: ದೊಡ್ಡಸಾರಂಗಿ, ಲಕ್ಷ ಣಸಂದ್ರ 
ಕ್ರಮ ಸರ್ವೆ ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
ಸಂಖ್ಯೆ ಎ-ಗುಂ ರೂ-ಪೈ ದಿನಾಂಕ 
ಗ್ರಾಮ: ದೊಡ್ಡಸಾರಂಗಿ 
1) | 5ರ ಪೈಕಿ ನಿವೇಶನ ಸಂ: 5 ನಿವೇಶನ 30X40 ದ 23.2.1996 
2) | 5ರ ಪೈಕಿ ನಿವೇಶನ ಸಂ: 6 ನಿವೇಶನ 30X40 | 23.2.1996 
3) | 5ರ ಪೈಕಿ ನಿವೇಶನ ಸಂ: 11 ನಿವೇಶನ 30X40 ದ 23.2.1996 
4) | 5ರ ಪೈಕಿ ನಿವೇಶನ ಸಂ: 12 ನಿವೇಶನ 30X40 ದ 23.2.1996 
ಗ್ರಾಮ: ಲಕ್ಷ ಣಸಂದ್ರ 
೨ 151 ತರಿ 0-07 0-37 23.2.1996 


























ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 111 ಹೇಮಾವತಿ ನಾಲಾ ವಲಯ, ತುಮಕೂರು. 


(೧೭೭) 


೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೦, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌:7:2005-06, ದಿನಾಂಕ: 20ನೇ ಮಾರ್ಚ್‌ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಬಸ್‌ ಘಟಕ ನಿರ್ಮಾಣ ಉದ್ದಿಶ್ಯ ಜಮೀನು ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1ನೇ ಉಪ ಪ್ರಕರಣದ 
ಉಪಬಂಧ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಅರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 34ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ 
ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ 
ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಭೂ 
ಸ್ವಾಧೀನಾಧಿಕಾರಿಗಳು, ರಾಮನಗರಂ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರಜಿಲ್ಲೆ, 
ಬೆಂಗಳೂರು ರವರ ಅನುಮತಿಯ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ 
ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ ಪ್ರಕರಣದ 
ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ಬೆಂಗಳೂರು (ಗ್ರಾ) ತಾಲ್ಲೂಕು: ರಾಮನಗರಂ ಹೋಬಳಿ: ಕಸಬಾ ಗ್ರಾಮ: ಅರ್ಚಕರಹಳ್ಳಿ 
ಅಗತ್ಯವಾದ | ಮೌಲ್ಯ 
ಚಿಕ್ಕುಬಂದಿ 3 ಶಿ 
ಕ್ರ. ಸರ್ವೆ ಅಂದಾಜು | ನಿರ್ಧರಣೆ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ 
ಸಂ ನಂಬರ್‌ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ | ಕಂದಾಯ 
ಸ. ನಂ. ಸ. ನಂ. ಸ. ನಂ. ಸ. ನಂ. ಎ-ಗುಂ. ರೂ-ಪ್ಪೆ. 
1 2 3 4 5 6 7 8 9 10 11 
1 | ಚಂದ್ರಶೇಖರಯ್ಯ ಚಂದ್ರಶೇಖರಯ್ಯ 135-2 ಖುಷ್ಕಿ 135-2ರ ಉಳಿಕೆ | 125-2ರ ಉಳಿಕೆ | 125-2ರ ಉಳಿಕೆ | ಬಸ್‌ ನಿಲ್ದಾಣ 0-06 0-40 
2 ನಿಂಗಮ್ಮ ಈರಮ್ಮ ನಿಂಗಮ್ಮ ಈರಮ್ಮ 135-3 ಖುಷ್ಕಿ 135-2 ಜಮೀನು ಬಸ್‌ನಿಲ್ದಾಣ 129ರ | 135-2, 135-5ರ ಬಸ್‌ನಿಲ್ದಾಣ 1-32 2-85 
ಸೋಮಶೇಖರಯ್ಯ, ಸೋಮಶೇಖರಯ್ಯ, ಜಮೀನು ಜಮೀನು 
ವಿಜಯಕುಮಾರ್‌, ಸಿ. ಕರುಪಯ್ಯ ವಿಜಯಕುಮಾರ್‌, ಸಿ. ಕರುಪಯ್ಯ 














ಪಿ.ಆರ್‌. 86 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೦, ೨೦೦೬ ೧೭೯ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಆರ್‌(2)ಎಲ್‌ಎಕ್ಕೂ:ಎಸ್‌ಆರ್‌ 5/2004-05, ದಿನಾಂಕ: 31ನೇ ಮಾರ್ಚ್‌ 2006 

ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು 
ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ 
ಮೇರೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2ನೇ ಉಪ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ ಅಧಿನಿಯಮದ 
5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ: ಕಂಇ 31 ಭೂಸ್ವಾಳ 2002, ದಿನಾಂಕ: 4.6.2002) 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟುಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆರವರ 
ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಯ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) 
ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 
























































ಅನುಸೂಚಿ 
ಜಿಲ್ಲೆ; ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಕಸಬಾ ಗ್ರಾಮ: ಹೆಚ್‌.ಗೋಪಗೊಂಡನಹಳ್ಳಿ 
ಚೆಕ್ಕುಬಂದಿ ಭೂಸ್ಲಾಧೀನ ಜಮೀ 
ಕ್ರ ಖಾತೆದಾರರ ಹೆಸರು ಜ್‌ ಬ್ಯ ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತರಕ್ಕೆ ದಕ್ಷಿಣಕ್ಕೆ ಸ T ಅ 
ಸಂ ಹೆಸರು ನಂಬರ್‌ ಸ ಜ್ಯ ಶ್‌ ೪ 3 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ. ರೂ-ಪೈ. 
1 2 3 4 5 6 7 8 9 10 11 
1) ದಾನಪ್ಪ ಬಿನ್‌ ಹಳ್ಳಪ್ಪ ಹೊಸಕಟ್ಟೆ ಸ್ವಂತ 72:1 ಖುಷ್ಕಿ 71 72:2 72:1 72:1 0-13 0-27 
2) ರಾಜಪ್ಪ ಬಿನ್‌ ಹಳ್ಳದಪ್ಪ ಹೊಸಕಟ್ಟೆ 
2 | 1) ಮಲ್ಲೇಶಪ್ಪ ಬಿನ್‌ ಮಹಾದೇವಪ್ಪ ಹೊಸಕಟ್ಟೆ ಸ್ವಂತ 122 ಖುಷ್ಕಿ 72:1 72:3 ಸ್ರಿ 72:2 0-09 0-18 
2 ಗದ್ದಿಗೆಪ್ಪ ಬಿನ್‌ ಹಳ್ಳಪ್ಪ ಹೊಸಕಟ್ಟೆ 
3 | ಕೆ. ಶೇಖರಪ್ಪ ಬಿನ್‌ ಮಹಾದೇವಪ್ಪ, ಹತ್ತೂರು ಸ್ವಂತ 72:3 ಖುಷ್ಮಿ 1ರ 72:4 723 72:3 0-05 0-10 
4 | ಕೆ. ಶೇಖರಪ್ಪ ಬಿನ್‌ ಮಹಾದೇವಪ್ಪ, ಹತ್ತೂರು ಸ್ವಂತ 72:6 ಖುಷ್ಮಿ 72:4,5 72:7,8 72:6 72:6 0-16 0-33 
5 |ಗದ್ದಿಗೆಪ್ಪ ಬಿನ್‌ ಹಳ್ಯಪ್ಪ ಹೊಸಕಟ್ಟೆ ಸ್ವಂತ 72:4 ಖುಷ್ಕಿ 72:3 72:6 72:4,5 72:4 0-09 0-18 
6_ | ಕೆ. ಶೇಖರಪ್ಪ ಬಿನ್‌ ಮಹದೇವಪ್ಪ, ಹತ್ತೂರು ಸ್ವಂತ 72:7 ಖುಷ್ಮಿ 72:6 ಸ 77 72:7 0-08 0-16 
7 | ಎ. ಪರಮೇಶ್ವರಪ್ಪ ಬಿನ್‌ ಭರಪ್ರ ಸ್ವಂತ 72:8 ಖುಷ್ಮಿ 72:6 72:12 72:8 72:8 0-05 0-10 
8 | ಮಂಜನಾಯ್ಕ ಬಿನ್‌ ಸೋಮ್ಸಾನಾಯ್ಕ ಸ್ವಂತ 72:13 ಖುಷ್ಕಿ 72:7 72:10 72:13 72:13 0-03 0-06 
ಮೈ:ಗಾ:ತಾಯಿ ಬೇಮಿಬಾಯಿ 
















































































೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೦, ೨೦೦೬ ಭಾಗ - ೬ 
1 2 3 4 5 6 7 8 9 10 11 
9 | ಎಂ.ಜಿ. ಪ್ರಕಾಶ್‌ ಬಿನ್‌ ಎಂ.ಜಿ. ಶೇಖರಪ್ಪ ಸ್ವಂತ 72:10 ಖಿಷ್ಠಿ 72:13 73 72:10 72:10 0-03 0-06 
10. ದೇವಿರಮ್ಮ ಕೋಂ ಚಂದ್ರಪ್ಪ ಸ್ವಂತ 73:2 ಖಿಷ್ಠಿ 73:3 73:1 73:2 ಹೊಸಕಟ್ಟೆ ಗಡಿ 0-06 0-12 
11 | ಪರಮೇಶ್ವರಪ್ಪ ಬಿನ್‌ ಸಿದ್ದಬಸಪ್ಪ ಸ್ವಂತ 73:3 ಖುಷ್ಕಿ 73:5 73:2 73:3 73:3 0-01 0-02 
12 | ಹನುಮಂತಪ್ಪ ಬಿನ್‌ ಬಸವಣ್ಯಪ್ಪ ಚಿಗರಿ ಸ್ವಂತ 73:5 ಖುಷ್ಕಿ 73:6 72:3 73:5 73:5 0-03 0-06 
13 | 1) ಹನುಮಂತಪ್ಪ ಬಿನ್‌ ಬಸವಣ್ಯಪ್ಪ ಸ್ವಂತ 73:6 ಖುಷ್ಕಿ 72:10 73:5 73:6 73:6 0-04 0-08 

2 ಗಿರಿಜಮ್ಮ ಕೋಂ ಹಳ್ಳದ ಕೆಂಚಪ್ಪ 

3) ಎಂ.ಜಿ. ಪ್ರಕಾಶ ಬಿನ್‌ ಎಂ.ಜಿ. ಶೇಖರಪ್ಪ 
14 | ಚಂದ್ರಪ್ಪ ಬಿನ್‌ ಪರಮೇಶ್ವರಪ್ಪ ಜಾಗಪ್ಪ ಸ್ವಂತ 70:1 ಖುಷ್ಕಿ 70:2 71:5 70:1 70:1 0-10 0-19 
15 ಮಲ್ಲಪ್ಪ ಬಿನ್‌ ಬಸಪ್ಪ ಸ್ವಂತ 71:1ಎ ಖುಷ್ಕಿ 72 71:2 71:1ಬಿ 71:1ಎ 0-06 0-11 
16 ಟಿ. ಮಹೇಶ್ವರಪ್ಪ ಬಿನ್‌ ಬಸಪ್ಪ ಸ್ವಂತ 71:2 ಖುಷ್ಮಿ 71:2 71:1ಎ-1ಬಿ 71:2 71:2 0-06 0-11 
17 ಗದ್ದಿಗಪ್ಪ ಬಿಒನ್‌ ಬಸಪ್ಪ ಹೊಸಕಟ್ಟೆ ಸ್ವಂತ 71:3 ಖುಷ್ಕಿ 71:4, 71:3 71:2 71:3 71:3 0-02 0-04 
18 ಭರ್ಮಪ್ಪ ಬಿನ್‌ ಸಿದ್ದಪ್ಪ ಸ್ವಂತ 71:4 ಖಿಷ್ಠಿ 71:4, 71:6 71:4 71:4 71:4 0-01 0-02 
19 ಪರಮೇಶ್ವರಪ್ಪ ಬಿನ್‌ ಭರ್ಮಪ್ಪ ಸ್ವಂತ 71:5 ಖುಷ್ಕಿ 70:1 71:5 71:5 71:6 0-01 0-02 
20 | 1) ಮುದುಕಪ್ಪ ಬಿನ್‌ ರೇವಣಪ್ಪ ಸ್ವಂತ 71:6 ಖುಷ್ಕಿ 71:6 71:4 71:6 71:6 0-03 0-11 

2) ಶಾಂತವ್ವ ಕೋಂ ಸಿದ್ದಪ್ಪ 
21 | 1 ಭರ್ಮಪ್ಪ ಬಿನ್‌ ಸಿದ್ದಪ್ಪ ಸಂತ 74 ಖುಷ್ಕಿ 74 74 89 72 0-28 0-70 

2) ಮಹೇಶ್ವರಪ್ಪ ಬಿನ್‌ ಬಸಪ್ಪ 

3) ಮಹದೇವಪ್ಪ ಬಿನ್‌ ಕರಡಪ್ಪ 

4) ಗದ್ದಿಗಪ್ಪ ಬಿನ್‌ ಕೆಂಚಪ್ಪ 

5) ಕೆಂಚಪ್ಪ ಬಿನ್‌ ಬಸಪ್ಪ 

6) ಭರಪ್ಪ ಬಿನ್‌ ಸಿದ್ದಪ್ಪ 

7) ರಾಮಮ್ಮ ಕೋಂ ವೀರಭದ್ರಪ್ಪ 

8 ಗುತ್ತಪ್ಪ ಬಿನ್‌ ಸಿದ್ದಪ್ಪ 
22 | ಮಂಜಪ್ಪ ಬಿನ್‌ ಹಾಲಪ್ಪ ಸ್ವಂತ 87:1 ಖುಷ್ಮಿ 87:2 86 87:1 87:1 0-01 0-02 
23 | 1) ಎಸ್‌.ಸಿದ್ದಪ್ಪ ಬಿನ್‌ ಮಹದೇವಪ್ಪ ಅಂಕಪ್ಪರ ಸ್ವಂತ 89:1 ಖುಷ್ಕಿ 89:2 88 89:1 89:1 0-04 0-09 

2) ರುದ್ರಪ್ಪ ಬಿನ್‌ ಬೂದ್ಯಪ್ಪ 
24 | ಸಿದ್ದಬಸಪ್ಪ ಬಿನ್‌ ಹಾಲಪ್ಪ ಸ್ವಂತ 89:3 ಖುಷ್ಕಿ 89:4 89:2 89:3 89:3 0-11 0-25 
25 | 1) ಚಂದ್ರಪ್ಪ ಬಿನ್‌ ಸಿದ್ದಪ್ಪ ಸ್ವಂತ 89:4 ಖುಷ್ಕಿ 89:5 89:3 89:4 89:4 0-06 0-14 

2) ಚಂದ್ರಾನಾಯ್ಕ ದಾವುಜ ನಾಯ್ಕೆ 
26 | ನಾಗಪ್ಪ ಬಿನ್‌ ಹನುಮಂತಪ್ಪ ಕಾಯಕದ ಸ್ವಂತ 89:5 ಖುಷ್ಮಿ 89:5 89:4 89:5 89:6 0-01 0-02 
27 | ಮಹದೇವಪ್ಪ ಬಿನ್‌ ಮುದುಕಪ್ಪರ ಬಸವನಗೌಡಪ್ಪ ಸ್ವಂತ 89:7 ಖುಷ್ತಿ 89:7 89:6 89:7,5 89:7 0-10 0-023 






































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೦, ೨೦೦೬ ೧೮೧ 

























































































1 2 3 4 5 6 7 8 9 10 11 
28 | ಹೆಚ್‌. ತಿಮಪ್ಪ ದತ್ತು ಮಗ ಬಿನ್‌ ಮಲ್ಲಪ್ಪ ಎಸ್‌. ಮಲ್ಲಾಪುರ ಸ್ವಂತ 82:1 ಖುಷ್ಮಿ 82:2 81 82:1 82:1 0-16 0-33 
29 | ಎ.ಮಲ್ಪಪ್ಪ ಬಿನ್‌ ಈಶ್ವರಪ್ಪ ಸ್ವಂತ 82:2 ಖುಷ್ಠಿ 82:3 82:1 82:2 82:2 0-04 0-08 
30 | ಈಶ್ವರಪ್ಪ ಬಿನ್‌ ಸಿದ್ದಪ್ಪ ಸ್ವಂತ 82:3 ಖುಷ್ಮಿ 82:4 82:2 82:3 82:3 0-03 0-06 
31 | ಕಾಮಪ್ಪ ಬಿನ್‌ ದೊಡ್ಡಬಸಪ್ಪ ಸ್ವಂತ 82:4 ಖುಷ್ತಿ 83 82:3 82:4 82:4 0-05 0-10 
32 | ತಿರುಕಮ್ಮ ಕೋಂ ಯೋಮಕೇಶಪ್ಪ ಸ್ವಂತ 84:2 ಖುಷ್ಕಿ 85 83 84:2 84:2 0-01 0-02 
33 | ಶಿವಪ್ಪ ಬಿನ್‌ ಮಲ್ಲಪ್ಪ ಸ್ವಂತ 81:2 ಖುಷ್ಕಿ 82 81:2 96 82 0-04 0-10 
34 |1) ವರ್ತ್ಯಪ್ಪ ಬಿನ್‌ ಬಸವನಗೌಡಪ್ಪ ಸ್ವಂತ 95:1 ಖುಷ್ಕಿ 95;2 96:4 102 95;1 0-10 0-37 
2) ಮಲ್ಲಪ್ಪ ಬಿನ್‌ ಬಸವನಗೌಡಪ್ಪ 
3) ಶಿವಪ್ಪ ಬಿನ್‌ ಬಸವನಗೌಡಪ್ಪ 
4) ಕುಬೇರಪ್ಪ ಬಿನ್‌ ಬಸವನಗೌಡಪ್ಪ 
35 | 1) ಸಿದ್ದಬಸಪ್ಪ ಬಿನ್‌ ಬಸಪ್ಪ, ಗುಡ್ಡದ ಮಾದಾಪುರ ಸ್ವಂತ 96:2 ಖುಷ್ಕಿ 96:3 96:2 102 96:2 0-04 0-12 
2) ಮಲ್ಲವ್ವ ಕೋಂ ಸಿದ್ದಪ್ಪ 
36 | 1) ಎಸ್‌. ಸಿದ್ದಪ್ಪ ಬಿನ್‌ ಮಹಾದೇವಪ್ಪ ಸಿದ್ದಬಸಪ್ಪ ಸ್ವಂತ 96:3 ಖುಷ್ಮಿ 96:3 96:3 102 96:3 0-21 0-65 
37 | 1) ಎಸ್‌. ಕುಬೇರಪ್ಪ ಬಿನ್‌ ಮಲ್ಲಪ್ಪ, ಗಿಡ್ಡಮಲ್ಲಜ್ಜರ ಸ್ವಂತ 134 ಖುಷ್ಕಿ 134 102 123 102 1213 1-19 
2) ಗುರುಬಸಪ್ಪ ಬಿನ್‌ ಮಹಾದೇವಪ್ಪ 
3) ಜಯಪ್ಪ ಬಿನ್‌ ಮಹದೇವಪ್ಪ 
38 ಸಕ್ರ್ಯಾನಾಯ್ಕ ಬಿನ್‌ ರಾಮಾಜಿನಾಯ್ಕ ಸ್ವಂತ 103:3 ಖುಷ್ಕಿ 103:ಬಿ1 103:3ಎ | 1,103:3ಎ1 103:4 0-01 0-01 
39 | ಮಹದೇವಪ್ಪ ಬಿನ್‌ ಮುದಿಗೌಡಪ್ಪ ಎಣ್ಣೀರ ಸ್ವಂತ 103:3ಬಿ ಖುಷ್ಕಿ 103:3ಬಿ 103:3ಬಿ 103:3ಬಿ 103:3ಬಿ 0-16 0-20 
103:2 
40 | 1) ಕೆ. ಪರಮೇಶ್ವರಪ್ಪ ಬಿನ್‌ ಬಸವನಗೌಡಪ್ಪ ಸ್ವಂತ 103:4 ಖುಷ್ಕಿ 103:4 103:4 103:3ಬಿ2 103:4 0-34 0-42 
2) ಮಲ್ಲಿಕಾರ್ಜುನಪ್ಪ ಬಿನ್‌ ಭರ್ಮಪ್ಪ 103:3ಎ1 
3) ಮಹದೇವಪ್ಪ ಬಿನ್‌ ಬಸವನಗೌಡಪ್ಪ 
4) ಬಸವಣ್ಯಪ್ಪ ಬಿನ್‌ ನಾಗಪ್ಪ ಪೂಜರ್‌ 
41 | ಭರ್ಮಪ್ಪ ಬಿನ್‌ ಕರಿಬಸಪ್ಪ ಬಲಮುರಿ ಸ್ವಂತ 106:4 ಖುಷ್ಮಿ 106:5 106:3, 103 106:4 103 0-05 0-09 
42 | 1) ಪೂರ್ಯನಾಯ್ಕ ಬಿನ್‌ ಠಾಕ್ರಾನಾಯ್ಕ ಸ್ವಂತ 106:5 ಖುಷ್ಕಿ 106:4 106:5 106:5 106:5 0-04 0-07 
2) ತೇಜ್ಕಾನಾಯ್ಕ ಬಿನ್‌ ದಾವೂಜನಾಯ್ಕ 
3) ಚಂದ್ರನಾಯ್ದ ಬಿನ್‌ ದಾವೂಜನಾಯ್ದ 
43 | 1) ಗೌರಮ್ಮಕೋಂ ಸಿದ್ದಪ್ಪ ಸ್ವಂತ 115:4 ಖುಷ್ಕಿ 115:5 115:3 115:4 115:4 0-06 0-11 
2) ಮಲ್ಲಪ್ಪ ಬಿನ್‌ ಬಸವನಗೌಡಪ್ಪ 
ಜುಮ್ಲಾ 9-02 








(ಒಂಭತ್ತು ಎಕರೆ ಎರಡು ಗುಂಟೆ ಮಾತ್ರ) 
ಪಿ.ಆರ್‌. 87 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೦, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಸಂಖ್ಯೆ: ಎಲ್‌ಏಕ್ಯೂ:ಸಿಆರ್‌ 292:2002-03, ದಿನಾಂಕ: 31ನೇ ಮಾರ್ಚ್‌ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ: ದೇವರಬೆಳಕೆರೆ ಪಿಕಪ್‌ ಯೋಜನೆಗಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1991ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ ನೇ ಪ್ರಕರಣದ (1) ಉಪ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ 
ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿ, ದಾವಣಗೆರೆ ಉಪವಿಭಾಗ, ಇವರನ್ನು 
ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಮೂವತ್ತು ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂದೆ ಕರ್ನಾಟಕ ಅಧಿನಿಯಮ 1961ರ 17ರ 
ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ 
ಉಪವಿಭಾಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸಬಹುದು. 

ಸದರಿ ಭೂ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಇವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡೆಮಾನ, ವಿನಿಮಯದ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು 
ಅಂತಿಮವಾಗಿ ಭೂ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯ ಸದರಿ ಅಧಿನಿಯಮ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ 
ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಕಸಬಾ ಗ್ರಾಮ: ದೇವರಬೆಳಕೆರೆ 
ವಿವರಣೆ ಚಿಕ್ಕುಬಂದಿ ಅಗತ್ಯವಾದ ಷರಾ 
ಕ್ರ. ಯೊಂದಿಗೆ ಖಾತೆದಾರರ:ಅನುಭವದಾರರ ಅಥವಾ ಗೇಣಿದಾರರ: ಅಥವಾ ಹಿತಾಸಕ್ತಿ ರಿ.ಸ. ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದಾಜು 
ಸಂ (ಕ್ರ.ಸಂ. ಅಥವಾ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ನಂಬರ್‌ ವಿಸ್ತೀರ್ಣ 
ನಿವೇಶನ ಎ-ಗುಂ. 
1 2 3 4 5 6 7 8 9 10 11 
1 ಸರ್ಕಾರಿ ಖರಾಬು 12 ಖುಷ್ಕಿ |ಮದಹದಡಿ ಸ.ನಂ.| 13/4 12/1 ಶ್ಯಾಗಲೆ ಹಳ್ಳ 1-042 
2 ಬೆನಕಪ್ಪ ಬಿನ್‌ ರಂಗಪ್ಪ 1314 ಖುಷ್ಕಿ 13/9 15/1 13/4 4 0-08 
ನಿಂಗಪ್ಪ ಬಿನ್‌ ರಂಗಪ್ಪ 0-02 
ನಾಗಪ್ಪ ಬಿನ್‌ ರಂಗಪ್ಪ 0-01 
ಎಸ್‌. ಗುರುಪಾದಪ್ಪ ಬಿನ್‌ ಗೌಡ್ರಶರಣಪ್ಪ 13/9 ಖುಷ್ಕಿ 12 13/10 13/9 | 0-09 
ಎಸ್‌. ನಿಂಗಪ್ಪ ಬಿನ್‌ ರಂಗಪ್ಪ, ನಿಂಗಪ್ಪ ಬಿನ್‌ ರಾಮಪ್ಪ ತಳವಾರ 15ಪಿಪಿ1 ಖುಷ್ಕಿ 13 16 15/1 ಚ 0-06 
(ಜಂಟಿ) 


















































































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೦, ೨೦೦೬ ೧೮೩ 
1 4 5 6 7 8 9 10 11 
5 ಶಿವಪ್ಪ ಬಿನ್‌ ಕೊಟ್ರಪ್ಪ 16/1 ಖುಷ್ಮಿ 16/2 17 16/1 ಶ್ವಾಗಲೆ ಹಳ್ಳ 0-03 
6 ಮಹೇಶ್ವರಪ್ಪ, ಬಸಪ್ಪ ಬಿನ್‌ ಮುರುಡಪ್ಪ (ಜಂಟಿ) 16/2 ಖುಷ್ಮಿ 16/4 16/6 16/2 ಸ 0-02 
7 ನಾಗಪ್ಪ ಬಿನ್‌ ಕನಕ್ಟರ್‌ ರಂಗಪ್ಪ 16/4 ಖುಷ್ಮಿ 15 16/2 16/4 a 0-07 
8 ಹನುಮಂತಪ್ಪ ಬಿನ್‌ ದೊಡ್ಡಕೆಂಚಪ್ಪ 17/1 ಪಿಪಿ] | ಖುಷ್ಕಿ 16 19 171 ಕ 0-10 

ಕೆ. ಹಾಲಪ್ಪ ಬಿನ್‌ ಬಸಪ್ಪ 17/1 ಪಿಪಿ4 19 171 0-031/2 

ಈರಪ್ಪ ಬಿನ್‌ ಚನ್ನಬಸಪ್ಪ ಕವಣೀರ 17/1 ಪಿಪಿ5 19 171 0-081/2 
ನೀಲಮ್ಮ ಕೋಂ ಗುಡ್ಡಪ್ಪ 17/1 ಪಿಪಿ6 19 17/1 0-10 
9 ನಿಂಗಪ್ಪ ಬಿನ್‌ ನಿಂಗಪ್ಪ 18/1 ಖುಷ್ಮಿ 18/2 20 18/1 (ಪ 0-25 
10 ಹನುಮಂತಪ್ಪ ಬಿನ್‌ ನಿಂಗಪ್ಪ 18/2 ಖುಷ್ಮಿ 18/3 18/5 18/2 ಹ 0-07 
11 ಹನುಮಂತಪ್ಪ ಬಿನ್‌ ನಿಂಗಪ್ಪ ತಾಯಿ ಪು 18/3 ಖುಷ್ಕಿ 18/4 18/6 18/3 ಣೆ 0-04 
12 ಮಹೇಶ್ವರಪ್ಪ ಬಿನ್‌ ಮಾದಪ್ಪ 18/4 ಖುಷ್ಮಿ 17 18/7 18/4 & 0-02 
13 ಮಹೇಶ್ವರಪ್ಪ, ಮಹಂತಪ್ಪ ಬಿನ್‌ ಮಾವಿನಾಳಪ್ಪ ಜಂಟಿ 20ಪಿಪಿ1 ಖುಷ್ಕಿ 19 21 20 ಜ್‌ 0-10 

20ಪಿಪಿ3 
14 ನಿಂಗಪ್ಪ 21/12 ಖುಷ್ಕಿ 20 22 21/1 Hf 0-07 
ಹನುಮಂತಪ್ಪ 0-04 
ಶೇಖರಪ್ಪ ಬಿನ್‌ ರಾಮಪ್ಪ 0-03 
15 ಶಾಸ್ತ್ರದ ಮೈಲಪ್ಪ ತಾಯಿ ಬಸಮ್ಮ ಎ.ಕೆ. 21/ಪಿಪಿ4 | ಖುಷ್ಟಿ 21/1 22 21/2 ಸ 0-03 
16 ಸರ್ಕಾರಿ ಖರಾಬು 223 ಖುಷ್ಕಿ 225 223 225 ತ 0-05 
17 ಸರ್ಕಾರಿ ಖರಾಬು 225 ಖುಷ್ಮಿ 227 223 225 ತ 0-04 
18 ಸರ್ಕಾರಿ ಖರಾಬು 227 ಖುಷ್ಮಿ 221 225 227 ಕ್ತ 0-04 
19 ಸರ್ಕಾರಿ ಖರಾಬು 2210 ಖುಷ್ಮಿ 221 227 2210 ನ 0-04 
20 ಸರ್ಕಾರಿ ಖರಾಬು 2211 ಖುಷ್ಮಿ 21 2210 2211 & 0-03 
21 ಇಟಗಿ ಶೇಖರಪ್ಪ, ಇಟಗಿ ಪರಮೇಶ್ವರಪ್ಪ ಬಿನ್‌ ಬಸಪ್ಪ 23/ಪಿಪಿ1 ಖುಷ್ಕಿ 22 24 23/1 ತ್ತ 0-08 
23/ಪಿಪಿ2 

22 ಇಟಗಿ ಶಿವಪ್ಪ ಬಿನ್‌ ಕೊಟ್ರಪ್ಪ 24 ಖುಷ್ಠಿ 23 25 24/1 A 0-04 
23 ಕೆ.ಬಿ. ಅಂಜನಪ್ಪ, 25ಪಿಪಿ2 ಖುಷ್ಕಿ 24 26 26/1 i 0-06 
ಕೆ.ಬಿ. ಚಂದ್ರಪ್ಪ ಬಿನ್‌ ಬಸಪ್ಪ ಜಂಟಿ 24 26 251 0-02 
24 ನಿಂಗಪ್ಪ, ಚಂದ್ರಪ್ಪ, ಉಮಾಪತಿ, ಗುಡ್ಡಪ್ಪ ಬಿನ್‌ ಮೈಲಾರಪ್ಪ ಜಂಟಿ 26/1 ಖುಷ್ಮಿ 25 27 26/1 ks 0-14 
ಒಟ್ಟು 4-29 

1-04 ಖ 

ಪಿ.ಆರ್‌. 88 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೦, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಸಂಖ್ಯೆ: ಎಲ್‌ಏಕ್ಯೂ:ಸಿಆರ್‌ 255:2004-05, ದಿನಾಂಕ: 31ನೇ ಮಾರ್ಚ್‌ 2006 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ: ನೀರಾವರಿ ರಸ್ತೆಗಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 
ಕರ್ನಾಟಕ ಅಧಿನಿಯಮ 1991ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ ನೇ ಪ್ರಕರಣದ (1) ಉಪ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಅಧಿನಿಯಮದ 4(2ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ 
ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 


ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿ, ದಾವಣಗೆರೆ ಉಪವಿಭಾಗ, ಇವರನ್ನು 
ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಮೂವತ್ತು ದಿವಸಗಳೊಳಗಾಗಿ ಅಥವಾ ಅದಕ್ಕೆ ಮುಂದೆ ಕರ್ನಾಟಕ ಅಧಿನಿಯಮ 1961ರ 17ರ 
ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ 
ಉಪವಿಭಾಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸಬಹುದು. 

ಸದರಿ ಭೂ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಇವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು 
ಅಂತಿಮವಾಗಿ ಭೂ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯ ಸದರಿ ಅಧಿನಿಯಮ (ಏಳನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ 
ತೆಗೆದುಕೊಳ್ಳಬಾರದು. 


ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಇಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಮಲೆಬೆನ್ನೂರು ಗ್ರಾಮ: ನಿಟ್ಟೂರು 
ವಿವರಣೆ ಚಿಕ್ಕುಬಂದಿ ಅಗತ್ಯವಾದ 
ಕ್ರ. ಯೊಂದಿಗೆ | ಖಾತೆದಾರರ:ಅನುಭವದಾರರ ಅಥವಾ ಗೇಣಿದಾರರ: ರಿ.ಸ. ತರಹೆ ಅಂದಾಜು ಹ 
ಸಂ |ಕ್ರ.ಸಂ. ಅಥವಾ ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ನಂಬರ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ 
ನಿವೇಶನ ಎ-ಗುಂ. 
1 2 3 4 5 6 7 8 9 10 11 
1 ಎನ್‌.ಪಿ. ನಂದಿಗೌಡ ಬಿನ್‌ ಗೌಡ್ರಹಾಲಪ್ಪ 91/2ಬಿಪಿ1 ಖುಷ್ಕಿ 93 ಇದೇ ರಿ.ಸ.ನಂ. ನಲ್ಲಿ ಗಡಿ 912ಬಿ1 0-09 
ಉಳಿದ ಜಮೀನು 0-02 ಖ 
ಒಟ್ಟು 0-09 
0-02 ಖ 
ಪಿ.ಆರ್‌. 89 














ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


